ಕರ್ನಾಟಿಕ ವಿಧಾನ ಪರಿಷತ್ತು 


ಮಾನ್ಯ ಸದಸ್ಯರ ಹೆಸರು ಶ್ರೀ ಬಿ.ಕೆ.ಹರಿಪ್ರಸಾದ್‌ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 

ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ |: 328 | 

(ಉತ್ತರಿಸಬೇಕಾದ ದಿನಾಂಕ 03.02.2021 


ಉತ್ತರಿಸಬೇಕಾದ ಸಚಿವರು 


ವಸತಿ ಸಚಿವರು 


uh 


ಗ, ಸಂ. ಪ್ರಶ್ನೆ 


ಉತ್ತರ 


ಯೆ PPO PRN 


! 1೪) |2019-20 ಮೆತ್ತು 2020-21 ನೇ 
I ಸಾಲಿನಲ್ಲಿ ಗ್ರಾಮೀಣ 
ಜನೆಯಡಿಯಲ್ಲಿ ಮಸತಿ 
ಮಂಜೂರಾತಿ ಆಗಿರುವ 
ಮನೆಗಳ ಸಂಖ್ಯೆ ಎಷ್ಟು ; 


2019-20 ಮತ್ತು 2020-21 ನೇ ಸಾಲಿಗೆ ಗ್ರಾಮೀಣ 
| ಯೋಜನೆಯಡಿಯಲ್ಲಿ ವಿವಿಧ ' ವಸತಿ ಯೋಜನೆಯಡಿ 
45418 ಮನೆಗಳನ್ನು ಮಂಜೂರು ಮಾಡಲಾಗಿರುತ್ತದೆ. 
ಯೋಜನಾವಾರು ವಿವರ ಈ ಕೆಳಕಂಡಂತಿದೆ. 


ಎಷ್ಟು 
ಪೂರ್ಣಗೊಂಡಿವೆ; 


ಮಂಜೂರಾಗಿರುವ ಮನೆಗಳ 
| ಸಂಖ್ಯ ಎಷ್ಟು; ಈ ಹೈಕಿ 


ಪೂರ್ಣಗೊಂಡಿರದಿದ್ದಲ್ಲಿ, 
ಅದಕೆ ಕಾರಣಗಳೇಮು ? 


ಯೋಜನೆ ಮಂಜೂರಾದ 
| ಮನೆಗಳು 
ದೇವರಾಜು ಅರಸು ವಸತಿ 2989 
ಯೋಜನೆ | 
: ಪ್ರಧಾನ' ಮಂತ್ರಿ ಆವಾಸ್‌ 42429 
| | ' 1 ಯೋಜನೆಗ್ರಾ) | 
ಒಟ್ಟು 45418 | 
(ಆ) | ಗ್ರಾಮೀಣ ವಸತಿ ಇಲಾಖೆಯ ವಿವಿಧ ಗ್ರಾಮಿಣ 
ಯೋಜನೆಯಡಿಯಲ್ಲಿ ಯೋಜನೆಗಳಡಿ : ಹಂಚಿಕೆ ಮಾಡುವ ಮನೆಗಳನ್ನು 
ಫಲಾನುಭವಿಗಳ ಪಡೆಯಲು' ನಿಗಧಿಪಡಿಸಿರುವ ಮಾನದಂಡಗಳು 
ಮಾಡಲು ಅನುಬಂಧದಲ್ಲಿ ಒದಗಿಸಲಾಗಿದೆ. 
ಮಾನದಂಡಗಳೇನು ; 
(ಇ) |ನಗರ ಯೋಜನೆಯಡಿ | ನಗರ ಯೋಜನೆಯಡಿ ಮಂಜೂರಾಗಿರುವ ಮನೆಗಳ 


ಸಂಖ್ಯೆ ಹಾಗೂ ಪೂರ್ಣಗೊಂಡಿರುವ ಮನೆಗಳ ಸಂಖ್ಯೆಯ 
ವಿವರ ಕೆಳಕಂಡಂತಿದೆ: 


ಯೋಜನೆಯ ಹೆಸರು 'ಮಂಜೂರಾಗಿರುವ | ಪೂರ್ಣ 
ಮನೆಗಳ ಸಂಖ್ಯೆ [ಗೊಂಡಿರುವ 
| ಮನೆಗಳ 
. ಸಂಖ್ಯೆ 
ಪ್ರಧಾನ ಮಂತಿ ಆವಾಸ್‌ 
ಯೋಜನೆ (ನಗರ) 582250 i 91565 


ಪ್ರಧಾನ ಮಂತಿ ಆವಾಸ್‌ ಯೋಜನೆ (ನಗರದಡಿ) 
ಮನೆಗಳ ಕಾಮಗಾರಿ ಪೂರ್ಣಗೊಳ್ಳದೇ ಇರುವುದಕ್ಕೆ 
ಕಾರಣಗಳು ಈ ಕೆಳಕಂಡಂತಿದೆ: - 


ಎ.ಹೆಚ್‌.ಪಿ ಯೋಜನೆ : 

* ಫಲಾನುಭವಿಗಳ ಆಯ್ಕೆ, ವಂತಿಕೆ ಸಂಗಹಣೆ, | 
ಬ್ಯಾಂಕ್‌ ಸಾಲ ಒದಗಿಸುವಲ್ಲಿ ವಿಳಂಬ. 

* ಗುತ್ತಿಗೆದಾರರು ಅನಾಸಕ್ತಿ ತೋರಿದ್ದರಿಂದ ಕೆಲವು 
ಯೋಜನೆಗಳಡಿ ಟಂಡರನ್ನು 34 ಬಾರಿ 
ಆಹ್ಮಾನಿಸಲಾಗಿದೆ. : 

* ಮನೆಗಳ, ನಿರ್ಮಾಣಕ್ಕೆ ಗುರುತಿಸಿದ 
ಭೂಮಿಯನ್ನು ಹಸ್ತಾಂತರಿಸುವಲ್ಲಿ ವಿಳಂಬ. 


* ಭೂ ವಾನಂ . ಕಾಮಗಾರಿ 
ಪ್ರಾರಂಭವಾಗುವಲ್ಲಿ ವಿಳಂಬ 
*" ಸಂಬಂಧಿತ ಇಲಾಖೆಗಳಿಂದ ಸ್ಮಾಟುಟರಿ' 

ಅಪೂವಲ್‌ ದೊರೆಯುವಲ್ಲಿ ವಿಳಂಬ. 


'ಬಿ.ಎಲ್‌.ಸಿ ಯೋಜನೆ: 

* ಸದರಿ ಯೋಜನೆಯಡಿಯಲ್ಲಿ ಕೊರೋನಾ- 19 
ಕಾಯಿಲೆಯಿಂದಾಗಿ ಬಡ ಕುಟುಂಬಗಳ ಆದಾಯ 
ಮೇಲೆ ವ್ಯತಿರಿಕ ಪರಿಣಾಮ ಉಂಟಾಗಿ ಮನೆ 
ನಿರ್ಮಾಣದಲ್ಲಿ ವಿಳಂಬ. 


ಸರ್ಕಾರದ ಆದೇಶ ಸಂಖ್ಯೆ :D೦H_59_ಗHನಸ_2020, 


'| ದನಾಂಕಃ0407.2020 ರನ್ನಯ ಮುಂದಿನ 3 ವರ್ಷಗಳಲ್ಲಿ 


ಈಗಾಗಲೇ ಅನುಷ್ಠಾನಗೊಳಿಸಲು ಬಾಕಿ ಇರುವ ೨.74 
ಲಕ್ಷಗಳ ಮನೆಗಳನ್ನು ಹಂತ "ಹಂತವಾಗಿ 
ಪೂರ್ಣಗೊಳಿಸುವವರೆಗೆ ಹೊಸ ಗುರಿಯನ್ನು 
ಪರಿಗಣಿಸಲಾಗುವುದಿಲ್ಲ ಎಂಬ :-' ನಿರ್ಣಯ 
ಕೈಗೊಳ್ಳಲಾಗಿದೆ. | 


2019-20 ಮತ್ತು 2020-21 ನೇ ಸಾಲಿನಲ್ಲಿ 
ವಾಜಪೇಯಿ ನಗರ ವಸತಿ ಯೋಜನೆ ಮತ್ತು ಡಾ. ಬಿ.ಆರ್‌. 
ಅಂಬೇಡ್ಕರ್‌ ವಿವಾಸ್‌ ಯೋಜನೆಯಡಿ ಹಾಗೂ ದೇವರಾಜ 
ಅರಸು ಯೋಜನೆಯಡಿ ಯಾವುದೇ ಗುರಿಯನ್ನು 


ಸಂಖ್ಯೆ:ವಇ 55 ಹೆಚ್‌ಐಎಂ೦ 2021 


ನೀಡಿರುವುದಿಲ್ಲ. 
lg 
ವಿ. ಸೋಮಣ) 


ವಸತಿ ಸಚಿವರು 


po 


N) 


ಅಮುಬಲಂ A) 


ವಿವಿಧ ಗ್ರಾಮೀಣ ಯೋಜನೆಗಳಡಿ ಜರ ಮಾಡುವ ಮನೆಗಳನ್ನು ಪಡೆಯಲು 


ಗಧಿಪಡಿಸಿರುವ ಮಾನದಂಡಗಳು ಕಳಳ೦ಡಂತಿದೆ. 


ಅರ್ಜಿದಾರರು ಕಡ್ಡಯವಾಗಿ ಮಹಿಳೆಯಾಗಿರಬೇಕು (ವಿವಾಹಿತ ಅಥವಾ ಏಕ ಮಹಿಳಾ 
ಒಡೆತನದ ಗೃಹಿಣಿ. ಮಾಜಿ ಯೋಧರು, ವಿಧುರರು, ಅಂಗವಿಕಲರು ಮತ್ತು ಹಿರಿಯ 
ನಾಗರೀಕರಾಗಿದ್ದಲ್ಲಿ ಪುರುಷರು ಸಹಾ ಅರ್ಹರಾಗಿರುತ್ತಾರೆ. 

ಅರ್ಜಿದಾರರ ಕುಂಟುಂಬಬು ಆರ್ಥಿಕವಾಗಿ 'ಮತ್ತು ಸಾಮಾಜಿಕವಾಗಿ ಹಿಂದುಳಿದಿದ್ದು, 
ವಾರ್ಷಿಕ ಆದಾಯವು ಗ್ರಾಮೀಣ ಪ್ರದೇಶದವರಾಗಿದ್ದಲ್ಲಿ ರೂ.32000/- ಕ್ಕಿಂತ ಕಡಿಮೆ 


“ಇರಬೇಕು ನಗರ ಪ್ರದೇಶದಲ್ಲಿ ರೂ.7,600/-ರ ಒಳಗಿರಬೇಕು. 
` ಅರ್ಜಿದಾರರ ಕುಟುಂಬವು ವಸತಿ ರಹಿತರಾಗಿದ್ದು, ಅರ್ಜಿದಾರರು ಅಥವಾ ಕುಂಟುಬದ 


ಯಾವುದೇ ಸದ್ಯಸರ ಹೆಸರಿನಲ್ಲಿ ಕರ್ನಾಟಕದ ಯಾವುದೇ ಭಾಗದಲ್ಲಿ ಸ್ಪಂತ ಮನೆಯನ್ನು 
ಹೊಂದಿರಬಾರದು. ಶಿಥಿಲಗೊಂಡ ಮನೆ ಅವಾ ಗುಡಿಸಲಿನಲ್ಲಿ ವಾಸಿಸುತ್ತಿರುವವರು 
ಅರ್ಹದಾಗಿರುತಾದೆ. 

ಅರ್ಜಿದಾರರು ಸ್ವಂತ ವಿವೇಶನ ಹೊಂದಿದ್ದು ವಿವೇಶನಕ ಸಂಬಂಧಿಸಿದಂತೆ ಖಾತ 
ಹೊಂದಿರಬೇಕು (ಪಾರಂಪರಿಕ ಅರಣ್ಯ ಹಕ್ಕುಗಳ ಕಾಯ್ದೆಯನ್ವಯ ಜಿಲ್ಲಾ ಸಮಿತಿಯಿಂದ 
ನೀಡಲಾದ ಹಕ್ಕುಪತ್ರ ಪಡೆದಿದ್ದಲ್ಲಿ ವಸತಿ ಸೌಕರ್ಯ ಪಡೆಯಲು ಪರಿಗಣಿಸಬಹುದಾಗಿದೆ) 
ಬೇರೆ ಯಾವುದೇ ಯೋಜನೆ! ಇಲಾಖೆಯಿಂದ ಈಗಾಗಲೇ ವಸತಿ ಸೌಲಭ್ಯ ಪಡೆದಿರಬಾರದು. 


ಪಧಾನ ಮಂತಿ ಆವಾಸ್‌ ಯೋಜನೆ (ಗಾ) ಯಡಿ ವಸತಿ ಸೌಲಭ್ಯ ಪಡೆಯಲು ಕೇಂದ್ರ 


ಸರ್ಕಾರದಿಂದ ನೀಡಲಾದ ಸಾಮಾಜಿಕ ಆರ್ಥಿಕ ಮತ್ತು ಜಾತಿ ಜನಗಣತಿ 2011ರ: 
ಪಟ್ಟಿಯಲ್ಲಿ ಹೆಸರು ಸೇರಿರಬೇಕು. 

ಡಾವಿ.ಆಲ್‌.ಅ೦ಚೇಡ್ಕರ್‌ ಆವಾಸ್‌ ಯೋಜನೆಯಡಿ ವಸತಿ ಸೌಲಭ್ಯ ಪಡೆಯಲು ಪರಿಶಿಷ್ಟ 
ಜಾತಿ ಮತ್ತು ಪರಿಶಿಷ್ಟವರ್ಗಳಕೆ ಸೇರಿದವರಾಗಿರಬೇಕು. ಈ ವರ್ಗದ ವಸತಿ ರಹಿತರಿಗೆ ಬೇಡಿಕೆ 
ಆಧಾರಿತವಾಗಿ ವಸತಿ ಕಲ್ಪಿಸಲಾಗುವುದು. 


